ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಬುಧವಾರ, ದಿನಾ೦ಕ: 09ನೇ ಡಿಸೆಂಬರ್‌, 2020 


ಭೂ ಸ್ವಾಧೀನ ಹಾಗೂ ಪರಿಹಾರ ನೀಡುವ ಕುರಿತು 
ಶ್ರೀ ಯು.ಬಿ. ವೆಂಕಟೇಶ್‌ (ನಾಮ ನಿರ್ದೇಶನ ಹೊಂದಿದವರು) - 
36 (197) ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಮೈಸೂರು ಜಿಲ್ಲೆ, ಟಿ. ನರಸೀಪುರ ತಾಲ್ಲೂಕು ಮುತ್ತಲವಾಡಿ ಗ್ರಾಮದ ಸರ್ಮೆ ನಂ.212 ಮತ್ತು 214 ರಲ್ಲಿ 
ಗೃಹ ಬಿವೇಶನಗಳಿಗಾಗಿ ಎಷ್ಟು ಎಕರೆ ಭೂಮಿಯನ್ನು ಭೂಸ್ಥಾಧೀನ ಪಡಿಸಿಕೊಳ್ಳಲಾಗಿದೆ ; 


(ಆ) ಭೂ ಸ್ವಾಧೀನ ಪಡಿಸಿಕೊಂಡಿರುವ ಪೈಕಿ ಎಷ್ಟು ಜನ ಭೂ ಮಾಲೀಕರಿಗೆ ಭೂ ಪರಿಹಾರವನ್ನು 
ವಿತರಿಸಲಾಗಿದೆ ; 


(ಇ) ಪರಿಹಾರ ನೀಡಲು ಬಾಕಿ ಇರುವ ಪ್ರಕರಣಗಳೆಷ್ಟು ; ಈವರೆಗೆ ಪರಿಹಾರವನ್ನು ವಿತರಿಸದಿರಲು 
ಕಾರಣವೇನು ; (ವಿವರವನ್ನು ನೀಡುವುದು) 


(ಈ) ಯಾವ ಕಾಲಮಿತಿಯೊಳಗೆ ಪರಿಹಾರವನ್ನು ವಿತರಿಸಲಾಗುವುದು ? 


